ಸ್ಸ | 
ಕರ್ನಾಟಿಕ ವಿಧಾನ ಪರಿಷತ್ತು 
[ಹುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 438 
ಸದಸ್ಯರ ಹೆಸರು ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸೈಳೀಯ ಸಂಸ್ಥೆಗಳ ಕ್ಷೇತು- 
ಉತಕಸವಣಾದ ದಿನಾಂಕ 15.09.2021 EN Ne 
ಉತರಿಸುವಸಜಿವರು ಕಂದಾಯ ಸಚಿವರು 


ಬೆಳಗಾವಿ ಜಿಲ್ಲೆಯಲ್ಲಿ ನೂತನವಾಗಿ 
ರಚಿಸಲಾಗಿರುವ ವಿಷ್ಠಾಣಿ, 
ಕಿತ್ತೂರು, ಮೂಡಲಗಿ ಮತ್ತು 
ಯರಗಟ್ಟಿ ತಾಲ್ಲೂಕುಗಳಲ್ಲಿ 
ಮೂಲಭೂತ ಸೌಕರ್ಯಗಳಿಲ್ಲದೆ 
ಅಗತ್ಯ ಸಿಬ್ಬಂದಿಗಳಿಲ್ಲದೆ 
ಸಾರ್ವಜನಿಕ ಕೆಲಸ-ಕಾರ್ಯಗಳಿಗೆ 
ತೊಂದರೆಯಾಗುತ್ತಿರುವುದು 

ಸರ್ಕಾರದ ಗಮನಕ್ಕೆ ಬಂದಿದೆಯೇ 


ಬೆಳಗಾವಿ ಜಿಲ್ಲೆಯಲ್ಲಿ ನೂತನವಾಗಿ ರಚಿಸಲಾಗಿರುವ 


ಕಾಗವಾಡ, ಮೂಡಲಗಿ 
ಹಂತ-ಹಂತವಾಗಿ ಮೂಲ 
ಸೌಲಭ್ಯಗಳನ್ನು ಕಲ್ಲಿಸಲಾಗುತ್ತಿದ್ದು ಪ್ರಸ್ತುತ ಲಭ್ಯವಿರುವ 
ಸಿಬ್ಬಂದಿಗಳಿಂದ ಸಾರ್ವಜನಿಕ  ಕೆಲಸ-ಕಾರ್ಯಗಳಿಗೆ 
ತೊಂದರೆ ಉಂಟಾಗದಂತೆ ಕಾರ್ಯ ನಿರ್ವಹಿಸಲಾಗುತ್ತಿದೆ. 


ನಿಪ್ಪಾಣಿ, ಕಿತ್ತೂರು, 


ಹಾಗಿದಲ್ಲಿ, ನೂತನವಾಗಿ 
ರಚಿಸಿರುವ ತಾಲ್ಲೂಕುಗಳಿಗೆ ಅಗತ್ಯ 
ಸಿಬ್ಬಂದಿಗಳನ್ನು 
ಕಚೇರಿಗಳಿಗೆ 
ಸೌಲಭ್ಯಗಳನ್ನು 
ಸರ್ಕಾರ 
ಕ್ರಮಗಳೇನು; 


ತೆಗೆದುಕೊಂಡಿರುವ 


ರಾಜ್ಯದಲ್ಲಿ ರಚನೆಯಾಗಿರುವ ಹೊಸ ತಾಲ್ಲೂಕುಗಳಲ್ಲಿ 
ಮೊದಲಿಗೆ ಕಂದಾಯ ಇಲಾಖೆಯಿಂದ ತಾಲ್ಲೂಕು 
ಕಚೇರಿಗಳನ್ನು ಪ್ರಾರಂಭಿಸಲಾಗಿದೆ. ಇನ್ನುಳಿಡ ಪ್ರಮುಖ 
ಇಲಾಖೆಗಳ ತಾಲ್ಲೂಕು ಮಟ್ಟದ ಕಜೇರಿಗಳನ್ನು 
ಪ್ರಾರಂಭಿಸಲು ಸಂಬಂಧಪಟ್ಟಿ ಸಚಿವಾಲಯದ ಇಲಾಖೆಗಳ 
ಮುಖ್ಯಸ್ಥರೊಂದಿಗೆ ಈ ಹಿಂದೆ ಸಭೆ ನಡೆಸಿ ಹೊಸ 
ತಾಲ್ಲೂಕುಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಚೇರಿ 
ಪಾರಂಭಿಸಲು ಅನುವಾಗುವಂತೆ ತುರ್ತು ಕ್ರಮ ವಹಿಸಲು 
ಹಾಗೂ ಹುದ್ದೆಗಳನ್ನು ಸೃಜಿಸಲು ಕ್ರಮ ಕೈಗೊಳ್ಳುವಂತೆ 
ನಿರ್ದೇಶನ ನೀಡಲಾಗಿದೆ. ಅದರಂತೆ ಹಂತ-ಹಂತವಾಗಿ 
ಕಚೇಬಿಗಳನ್ನು ಪ್ರಾರಂಭಿಸಲಾಗುವುದು. 


'| ನೂತನ ತಾಲ್ಲೂಕುಗಳು ಕಾರ್ಯಾರಂಭ ಮಾಡಲು ಮತ್ತು 


ಆಡಳಿತಾತಕ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಕಂದಾಯ 
ಇಲಾಖೆಯಿಂದ ಬಿಡುಗಡೆ ಮಾಡಿದ ಅನುದಾನದ ವಿವರ 
ಕೆಳಕಂಡಂತಿದೆ. 


ಬಿಡುಗಡೆ ಮಾಡಿದ ಅನುದಾನ 
ಪ್ರತಿ ತಾಲ್ಲೂಕಿಗೆ ರೂ.10.00 ಲಕ್ಷ 
ಪ್ರತಿ ತಾಲ್ಲೂಕಿಗೆ ರೂ.10.00 ಲಕ್ಷ 
ಪ್ರತಿ ತಾಲ್ಲೂಕಿಗೆ ರೂ.5.00 ಲಕ್ಷ 
ಪ್ರತಿ ತಾಲ್ಲೂಕಿಗೆ ರೂ.5.00 ಲಕ್ಷ 
2021-22ನೇ ಸಾಲಿನಲ್ಲಿ ಆಯವ್ಯಯದಲ್ಲಿ ಹಂಚಿಕೆ 
ಮಾಡಿರುವ ಅನುದಾನವನ್ನು ಆಧರಿಸಿ ಅನುದಾನ 
ಬಿಡುಗಡೆಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 

ಉಳಿದಂತೆ ವಿವಿಧ ಯೋಜನೆಗಳಡಿ ಆಯವ್ಯಯದಲ್ಲಿ 
ಹಂಚಿಕೆ ಮಾಡುವ ಅನುದಾನವನ್ನು ಆಧರಿಸಿ ಆಯಾ 
ಇಲಾಖೆ ವತಿಯಿಂದ ಅನುದಾನ ಬಿಡುಗಡೆ/ಅಭಿವೃದ್ಧಿ 
ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ. 


2017-18 
2018-19 
2019-20 
2020-21 


ಬೆಳಗಾವಿ ಜಿಲ್ಲೆಯಲ್ಲಿ ನೂತಸವಾಗಿ [ ಬೆಳಗಾವಿ. ಜಿಲ್ಲೆಯಲ್ಲಿ *ನಾತನವಾಗಿ ರಚಿಸಲಾದ 
ರಚಿಸಲಾದ ತಾಲ್ಲೂಕುಗಳಿಗೆ | ತಾಲ್ಲೂಕುಗಳಿಗೆ ಮಂಜೂರಾದ ಹಾಗೂ ಕಾರ್ಯ 
ಮಂಜೂರಾದ ಒಟ್ಟು | ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ವಿವರಗಳನ್ನು 
ಹುದ್ಮೆಗಳೆಷ್ಟು: ಹಾಲಿ . ಕರ್ತವ್ಯ | ಅನುಬಂಧದಲ್ಲಿ ನೀಡಲಾಗಿದೆ. - 
ನಿರ್ವಹಿಸುತ್ತಿರುವ 

|. ಸಿಬೃಂದಿಗಳೆಷ್ಟು (ವೃಂದವಾರು ಸಿತಿ 
| ವಿವರ ಒದಗಿಸುವುದು) 


ಸ್ನಳಗಳನ್ನು 
'ಮಾಡಲಾಗಿಡೆಯೆಳ 
.ವಿವರ ಒದಗಿಸುವುದು) 


ಈ) [ನೂತನ ತಾಲ್ಲೂಕುಗಳಿಗೆ ಮಿನಿ 


ವಿಧಾನ ಸೌಧ ನಿರ್ಮಿಸುವ ಕುರಿತು 
ಸರ್ಕಾರದ ನಿಲುವೇನು: ಅವುಗಳಿಗೆ 
ಅನುದಾನ ಒದಗಿಸುವ ಮತ್ತು" 

ಪಿಗೆದಿ 
(ಸಂಪೂರ್ಣ 


ರ 


ರಾಜ್ಯದಲ್ಲಿ ಹೊಸದಾಗಿ ರಚನೆಯಾದ ತಾಲ್ಲೂಕುಗಳಲ್ಲಿ 
ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ 
ರೂ.1000, ಕೋಟಿಗಳ ಮಿತಿಯೊಳಗೆ ಮಿನಿ. ವಿಧಾನ ಸೌಧ 


-ನಿರ್ಮಿಸೆಲು ಅವಕಾಶ ತಲ್ಟಿಸೆಲಾಗಿದೆ. 


ಈಗಾಗಲೇ ಕಿತೂರಿನಲ್ಲಿ ಮಿನಿ ವಿಧಾನ 'ಸೌಧ:ನಿರ್ಮಿಸಲು 


ಆಡಳಿತಾತಫತ- ಅನುಮೋದನೆ" ನೀಡಿದ್ದು, - ಕಟ್ಟಡ 
ಕಾಮಗಾರಿಯು ಪ್ರಗತಿಯಲ್ಲಿದೆ: ನಿಪ್ಮಾಣಿ- ಮೂಡಲಗಿ 
ತುಟ್ಮೂಕಿಸಲ್ಲಿ ಈಗಾಗಲೇ ಸರ್ಕಾರಿ ಜಮೀನು 


»|-ಗುರುತಿಸೆಲಾಗಿದ್ದು,೨೨ಕಾನಪಾಡ: ತಾಲ್ಲೂಕಿನಲ್ಲಿ: : ಸ್ಮಳ | 


ಗುರುತಿಸುವ ಪ್ರಕ್ರಿಯೆ. ' :ಚಾಲ್ತಿಯಲ್ಲಿದೆ:: "ಯರಗಟ್ಟಿ 
ತಾಲ್ಲೂಕಿನ ಪ್ರಾಥಮಿಕ.-- ಅಧಿಸೂಚನೆ. ಹೊರಡಿಸಿದ್ದು 


ತಾಲ್ಲೂಹಗಳು ಸರಪೂರ್ಣ 
ಸಿಬ್ಬಂದಿ ಹಾಗೂ ಸೌಲಭ್ಯಗಳಿಂದ 
ಸದೃಢವಾಗಿ" -- ಕಾರ್ಯಾರಂಭ 


ಮಾಡಲಿವೆ? 


ಅಂತಿಮ ಅಧಿಸೂಚನೆ .'ಹೊರಡಿಸುವ' ಪುಕ್ರಿಯ 
2, °°. |ಜಾಲನೆಯಲ್ಲಿದೆ.  :- . ್ಯ y 
ಉಂ) |. ಯಾವ 'ಕಾಲಮಿತಿಯಲ್ಲಿ ನೂತನ [ ನೂತನ'`:' ತಾಲ್ಲೂಕುಗಳಲ್ಲಿ . ...ತಾಲ್ಲೂಕು ಮಟ್ಟದ 


ಕಟೇರಿಗಳನ್ನು ಆಥಿ£ಕ ಇಲಾಖೆಯ. ಸಹಮತಿಯೊಂದಿಗೆ 
ಸಂಬಠಧಪಟ್ಮ ಇಲಾಖೆ ವತಿಯಿಂದ "ಹಂತ-ಹಂತವಾಗಿ 
ಕಚೆಬಿಗಳನ್ನು ಪ್ರಾರಂಭಿಸಲಾಗುವುದು: 


ಹೊಸದಾಗಿ--ರಚನೆಯಾದ' ತಾಲ್ಲೂಕುಗಳಿಗೆ ಮೂಲಭೂತ 
ಫೌಕರ್ಯಗಳನ್ನು ಒದಗಿಸುವುದು ರಾಜ್ಯದ: 'ಹಣಕಾಸಿನ 


ಪರಿಸ್ಥಿತಿಯನ್ನು ಸಹ ಅವಲಂಭಿಸಿರುತ್ತದೆ. ಹೀಗಾಗಿ ಈ 


ಪ್ರಕ್ರಿಯೆಗೆ'ನಿರ್ದಿಷ್ಠ ಕಾಲಮಿತಿ ನಿಗಧಿಪಡಿಸಿರುವುದಿಲ್ಲ. 


ಸಂಖ್ಯ: ಕಂಇ(16/ಎಲ್‌ಆರ್‌ಡಿ(2021 


0 


4 
Wi ಈ) 


ಕೆಂದಾಯ ಸಚಿವರು 


ಅನುಬಂಧ 


7 Tತಹಶೀಲ್ದಾರ ಚೇರ 


ಮೂಡಲಗಿ - 


ಮಂಜೂರಾದ ಹುದ್ದೆ 


ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ 1 
ಸಿಬ್ಬಂದಿಗಳು 


ಗತಹಕಾಲದಾರ RT AT 1 ತEಕಾವದಾರ ಗೌ 
2)ತಹಶೀಲದಾರ ಗೇಡ್‌-2 -0 2)ತಹಶೀಲದಾರ ಗೇಡ್‌-2 -01 
3)ಶಿರಸ್ಟೇದಾರ —03 3)ಶಿರಸ್ಟೇದಾರ -01 
4)ಪ್ರದ.ಸ ಕಂನಿ/ಆ.ನೀ —05 4)ಪ್ರದ.ಸ ಕಂನಿ/ಆನೀ -04 
ದ್ವಿದಸ —04 ಅದ್ಧಿದ.ಸ —03 
7)ಗ್ರಾಮಲೆಕ್ಕಾಧಿಕಾರಿಗಳು —20 7)ಗ್ರಾಮಲೆಕ್ಕಾಧಿಕಾರಿಗಳು -20 
7)ಜೆರಳಚ್ಚುಗಾರ: —01 7)ಬೆರಳಚ್ಚುಗಾರ -01 
8)ಗೂಪ್‌ ಡಿ ದರ್ಜೆ ನೌಕರ -0 ಈಗೂಪ್‌ ಡಿ ದರ್ಜೆ ನೌಕರ -01 
9)ವಾಹನ ಚಾಲಕ —01 9)ವಾಹನ ಚಾಲಕ -01 
(2 ಶಹ ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ 1ಶಿ.ಅ.ಯೋ 0 ಶಿ.ಅ.ಯೊ 01 
ಮೂಡಲಗಿ 2.ಸ.ಶಿ.ಅ.ಯೋ -03 “| 2.ಸ.ಶಿ.ಅ.ಯೋ 03 
3.ಪ್ರದಸ 0 3.ಪ್ರೆದ.ಸ- 
4.ದ್ವಿದ.ಸ —01 4.ದ್ವಿದ.ಸ —01 
5.ಮೇಲ್ವಿಚಾರಕಿ ~i6 5.ಮೇಲ್ವಿಚಾರಕಿ -16 
| 6.ಜವಾನ (ಬಾಹ್ಯ ಮೂಲ)-01 6.ಜವಾನ (ಬಾಹ್ಯ ಮೂಲ)-01 | 
ಸತ ಸಾರಿಕಾಂಗಳ ಹರಾಲಿಯ 1ವೃಂದ ಎ - 1ವೃಂದ ಎ - 0 
ಮೂಡಲಗಿ “(ಪ್ರಾಥಮಿಕ ವಿಭಾಗ) (ಪೌಢ | ಲ 
ವಿಭಾಗ) 2.ವ್ಯಂದಬಿ - 27 2. ವೃಂದಬಿ -24 
| 3. ವೃಂದಸಿ -1920 3. ವೃಂದಸಿ - 150 
4.ವೃಂದಡಿ -4 4. ವಂ ದಡಿ -30 
fess ಪಜಾಯತ ಕಾರ್ಯಾಲಯ 11 ವೃಂದ ಎ --0 1 ವೃಂದಎ - 0 
[) ಲ 
ಮೂಡಲಗಿ 2. ವೃಂದಬಿ - 02 2.ವೃಂದಬಿ -0 
3. ವೃಂದ ಸಿ -08 3 ವೃಂದ ಸಿ -90 
4.' ವೃಂದ 8B -03 4 ವೃಂದ & -0 
ಸಡನ್‌ ನನೀ ಲಲ: ಸಿ.ಪಿ.ಐ -01 1ಸ.ಪಿ.ಐ -01 
ಸುೂಡಲಗಿ 2.ಪಿ.ಎಸ್‌.ಐ -04 2ಪಿ.ಎಸ್‌ಐ -03 
2.ಪೊಲೀಸ್‌ ಉಪ ನಿರೀಕ್ಷಕರ ಕಚೇರಿ, AE Jy 
3.ಎ.ಎಸ್‌.ಐ , 06 3.ಎ.ಎಸ್‌.ಐ —06 
ಮಾಡ 4ಹವಾಲಾರ -22 4ಹವಾಲಾರಿ -22 
ಸ ನೀರ ಕಡೇ 5.ಕಾನಸ್ಟೇಬಲ್‌ -37 5ಕಾನಸ್ನೇಬಲ್‌ -34 
ಕುಲಗೋಡ (ಪಿ.ಎಸ್‌.ಆಯ್‌) ಳಿ ಕ 
ನಿ್ವಾಣಿ 
'7 1 ತಹತೀಲ್ದಾರ ಕಚೇರಿ ನಪ್ಪಾಣಿ ಮಂಜೂರಾದ ಹುದ್ದೆ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
ಸಿಬ್ಬಂದಿಗಳು 
ಗತಹೆಶೀಲದಾರ`ಗೇಹ್‌ "01 ಗತಹಶೀಲದಾರ ಸ್ನೇಹ“ ವ 
2)ತಹಶೀಲದಾರ ಗೇಡ್‌-2 -01 2)ತಹಶೀಲದಾರ ಗೇಡ್‌-2 -01 
3)ಕಿರಸ್ನೇದಾರ —02 3)ಶಿರಸ್ಲೇದಾರ —02 
ಖಪ್ರದಸ -03 ಖಪ್ರದ.ಸ -03 
' 5)ಆಹಾರ ನಿರೀಕ್ಷಕ —01 5)ಆಹಾರ ನಿರೀಕ್ಷಕ —00 
6)ದ್ದಿದ.ಸ -04 | ದ್ವಿದಸ —01 
7)ಬೆರಳಚ್ಚುಗಾರ 0 | 7)ಬೆರಳಚ್ಚುಗಾರ -00 
ERE AN } 


2 | ತಾಲೂಕಾ ಪಂಚಾಯತ ಕಾರ್ಯಾಲಯ 


ಕಗೂಪ್‌ ಡೆ ದರ್ಜೆ ನೌಕರ -೫3 
9)ವಾಹನ ಚಾಲಕ —01 


ಟ್‌ i 


ಳ್‌ 


ಕ)ಗೂಪ್‌ ಡಿ ದರ್ಜೆ ನೌಕರ -00 
9)ವಾಹನ ಚಾಲಕ 01 


ನಿಪ್ಪಾಣಿ - 101 
” ಸಹಾಯಕ ನಿರ್ದೇಶಕರು-01 
ಅಕೌಂಟ್‌ ಆಫೀಸರ್‌-01 
ಪ್ಲಾನಿಂಗ ಆಫೀಸರ್‌-01 


ಕಾರ್ಯಾನಿರ್ವಾಹಕ ಅಧಿಕಾರಿಗಳು - 


ಕಾರ್ಯಾನಿರ್ವಾಹಕ ಅಧಿಕಾರಿಗಳು - 


0 .. 
ಸಹಾಯಕ ನಿರ್ದೇಶಕರು-0 
ಅಕೌಂಟ್‌ ಆಫೀಸರ್‌-0 
ಪ್ಲಾನಿಂಗ ಆಫೀಸರ್‌-0 


2.ಕಿರಿಯ ಅಬಿಯಂತರರು-03 


3.ಸಹಾಯಕ ಅಭಿಯಂತರರು-02 


4ಪ್ರದ.ಸ.-0 
5.ದ್ವಿದ.ಸ-02 
6. ಡಿ ದರ್ಜೆ ನೌಕರ-02 . 


ಪ್ರೆದ.ಸ-02 ಪ್ರದ.ಸ-0 
ದ್ವಿದ.ಸ-04 ದ್ವಿದ.ಸ-9 ' 
y ಡಿ ದರ್ಜೆ ನೌಕರ-02 ಡಿ ದರ್ಜೆ ನೌಕರ-0 
ನೀರಾವರಿ ಇಲಾಖೆ ಕ.ನೀನಿನಿ ಉಪ ಸಹಾಯಕ ಕಾರ್ಯಪಾಲಕ 1.ಸಹಾಯಕ ಕಾರ್ಯಪಾಲಕ 
ವಿಭಾಗ ನಂ.20 ಅಭಿಯಂತರರು-01 ಅಭಿಯಂತರರು-01 


2.ಕಿರಿಯ ಅಬಿಯಂತರರು-01 
3.ಸಹಾಯಕ ಅಭಿಯಂತರರು-00 
4.ಪ್ರದ.ಸ.-00 

5.ದ್ವಿದ.ಸ-02 

6. ಡಿ ದರ್ಜೆ ನೌಕರ-02 


ಸಣ್ಣ ನೀರಾವರಿ ಇಲಾಖೆ ಕ.ನೀನಿ.ನಿ ಉಪ 


ತಾಲೂಕಾ ಕಚೇರಿ ಕಿತ್ತೂರ 
K 5 ಇ | 2)ತಹಶೀಲದಾರ ಗೇಡ್‌-2 -01 


4 1.ಸಹಾಯಕ ಕಾರ್ಯಪಾಲಕ 1.ಸಹಾಯಕ ಕಾರ್ಯಪಾಲಕ 
ವಿಭಾಗ ನಂ.20 ಅಭಿಯಂತರರು-01 ಅಭಿಯಂತರರು-01 
2.8ರಿಯ ಅಬಿಯಂತರರು-03 2.ಕಿರಿಯ ಅಬಿಯಂತರರು-01 
3.ಸಹಾಯಕ ಅಭಿಯಂತರರು-2 3.ಸಹಾಯಕ ಅಭಿಯಂತರರು-00 
4.ಪ್ರದ.ಸ.-01 | 3 4.ಪ್ರದ.ಸ.-01 
- 5.ದ್ವಿದ.ಸ-02 5.ದ್ವಿದ.ಸ-02 
6. ಡಿ ದರ್ಜೆ ನೌಕರ-02 6. ಡಿ ದರ್ಜೆ ನೌಕರ-02 
| : 7. ವಾಹನ ಚಾಲಕ 0] 7. ವಾಹನ ಚಾಲಕ 01 
5 ] ಪೊಲೀಸ್‌ ಇಲಾಖೆ ಆರಕ್ಷಕ ವೃತ್ತ ನಿರೀಕ್ಷಕರ | 1.ಸಿಪಿ.ಆಯ್‌-01 1.ಸಿಪಿ.ಆಯ್‌-01 
ಕಾರ್ಯಾಲಯ 2.ಎ.ಎಸ್‌.ಆಯ್‌-01. 2.ಎ.ಎಸ್‌.ಆಯ್‌-01 
3.ಎಜ್‌.ಸಿ.-01 3.ಎಜ್‌.ಸಿ.-01 
4.ಪ.ಸಿ-01 4.ಪಿ.ಸಿ-00 
L . 
8 73ಹ ಇಧವೃದ್ಧ ಮಹಿಳಾ ಮತ್ತ ಮಳ 13.2೬0 182k 
ಅಭಿವೃದ್ಧಿ ಇಲಾಖೆ (ಯೋಜನಾ 2.ಎ.ಸಿ.ಡಿ.ಪಿ.ಓಿ-01 2.ಎ.ಸಿ.ಡಿ.ಪಿ.ಓ--0 
ಅಧಿಕಾರಿಗಳ ಕಚೇರಿ) 3.ಹಿರಿಯ ಮೇಲ್ವಿಚಾರಕರು-03 3.ಹಿರಿಯ ಮೇಲ್ವಿಚಾರಕರು-03 
4. ಮೇಲ್ವಿಚಾರಕರು -15 4, ಮೇಲ್ವಿಚಾರಕರು -~13 
5.ಪ್ರದ.-01 5ಪ್ರದ.-0 
6.ದ್ವಿದ.ಸ-01 6.ದ್ದಿದ.ಸ-01 
CN ಕಿತ್ತೂರ 
7 ಗತಷತನದಾರ REI ಗತಷಕಾವದಾರ ಗ್‌ 


1 2)ತಹಶೀಲದಾರ ಗ್ನೇಡ್‌-2-01 


3)ಶಿರಸ್ಟೇದಾರ 3 3)ಶಿರಸ್ನೇದಾರ —01 
p "| ಖಿಪ್ರದ.ಸ —05 4)ಪ್ರದ.ಸ -05 
ಖದ್ದಿದ.ಸ —06 ೨)ದ್ಧಿದ.ಸ —04 


ಹೊರ ಗುತ್ತಿಗೆ ಗ್ರೂಪ್‌ ಡಿ ನೌಕರ -03 
7) ಹೊರ ಗುತ್ತಿಗೆ ವಾಹನ ಚಾಲಕ -01 


6)ಹೊರ ಗುತ್ತಿಗೆ ಗ್ರೂಪ್‌ ಡಿ ನೌಕರ-01 
7) ಹೊರ ಗುತ್ತಿಗೆ ವಾಹನ ಚಾಲಕ -01 


t 


ತಾಲೂಕಾ ಪಂಚಯೆತ 
ಕಾರ್ಯಾಲಯ ಕಿತ್ತೂರ 


—— 


ಗಕಾರ್ಯಾನಿರ್ವಾಹಕ ಅಧಿಕಾರಿಗ 0% 
ಸಹಾಯಕ ಲೆಕ್ಕಾಧಿಕಾರಿ ~01 
ತಾಲೂಕ ಯೋಜನಾಧಿಕಾರಿ —0] 
ಸಹಾಯಕ ನಿರ್ದೇಶಕರು (ನರೆಗಾ) -01 
ಪ್ರದಸ -01 

ದ್ವಿದ.ಸ ~06 

ಡಿ ದರ್ಜೆ ನೌಕರ -03 


ಕಾರ್ಯಾನಿರ್ವಾಹಕೆ ಅಧಿಕಾರಿಗಳು -0 
ಸಹಾಯಕ ಲೆಕ್ಕಾಧಿಕಾರಿ-01 

ತಾಲೂಕ ಯೋಜನಾಧಿಕಾರಿ-01 
ಸಹಾಯಕ ನಿರ್ದೇಶಕರು (ನರೆಗಾ)0 
ಪ್ರದ.ಸ-00 

ದ್ವಿದ.ಸ-00 

ಡಿ ದರ್ಜೆ ನೌಕರ-00 


ಕಾಗವಾಡ 


1 |ತಹಶೀವ್ದಾರ ಕಚೇರಿ 


ಕಾಗವಾಡ 


ಪ್ಯಾಡ್‌ 

2. ವೃಂದಬಿ -02 

3. ವೃಂದ ಸಿ -31 

4. ವೃಂದಡಿ -೫ 

ಕಂಪ್ಯೂಟರ ಆಪರೇಟರ್‌(ಹೊರಗುತ್ತಿಗೆ )-01 


1ವೃಂದಎ - 00 

2. ವೃಂದ ಜಿ - 02 

3. ವೃಂದಸಿ -25 

4. ವೃಂದ ಡಿ —00 

ಕಂಪ್ಯೂಟರ ಆಪರೇಟರ್‌(ಹೊರಗುತ್ತಿಗೆ) -01 


ವಾಹನ ಚಾಲಕ (ಹೊರಗುತ್ತಿಗೆ )01 ವಾಹನ ಚಾಲಕ (ಹೊರಗುತ್ತಿಗೆ) 01 
ಡಿ. ದರ್ಜೆ ಹೊರಗುತ್ತಿಗೆ -03 ಡಿ ದರ್ಜೆ ಹೊರಗುತ್ತಿಗೆ -03 
2 | ಪೋಲಿಸ್‌`ಇಲಾಖೆ 1 ವೈಂದ್‌ಎ್‌- 1 ವೃಂದ'ಎ್‌-00 
2. ವೃಂದ ಬಿ - 00 2. ವೃಂದ ಬಿ - 0 
3. ವೃಂದಸಿ -34 3. ವೃಂದಸಿ -34 
4. ವೃಂದ a -00 4. ವೃಂದ 8 -00 
3 | ಖಜಾನೌಇರಾಜಿ"” 1 ವೈಂದ್‌ ಎರ 1 ವೈಂದ್‌ಎ 
2. ವ್ಯಂದಬಿ - 01 2.ವ್ಯಂದಜಿ - 0 
3 ವೃಂದಸಿ -0 3.ವೃಂದಸಿ -01 
4.ವೃಂದಡಿ -ಊ 4ವೃಂದಡಿ -0 
4" ಶಿಶು ಅಭಿವೃದ್ಧಿ ಯೋಜನೆ" N ವರಿ ದ ಎ 00 1 ವೃಂದ ಐ | 
ಇಲಾಖೆ ಲ 2.ವೃಂದಬಿ - 0 
2.ವೃಂದಬಿ - 0 [ARN 
K 3.ವೃಂದಸಿ -12 
3'ವೈಂದಸಿ -12 ಸವಂದಡಿ -0 
4 ಪೃಂದ 8 -00 "೪ 
Tigo 1 ವೈಂದ ಎ 1 ವೃಂಡ್‌ಎ್‌-"॥ 
ಕಚೇರಿ 2. ವೃಂದ ಬಿ - 01 2. ವೃಂದ ಬಿ- 0 
3. ವೃಂದ ಸಿ -13 3. ವೃಂದ ಸ -B 
4. ವೃಂದ 8 -02 4. ವೃಂದ ಡಿ -602 
6 | ನ್ಯಾಯಾಂಗೆ`ಇಲಾಖೆ "7 ವೈಂದೌಎ "0 TT ವೈದ್‌ 
2.ವೈೃಂದಬಿ - 00 2. ವೃಂದ.ಬಿ - 00 
3. ವೈಂದಸಿ -05 3. ವೃಂದಸಿ -0 
4. ವೃಂದಡಿ -0 4. ವೃಂದಡಿ -00 
ಕಂಪ್ಯೂಟರ ಆಪರೇಟರ್‌ (ಹೊರಗುತ್ತಿಗೆ) —01 ಕಂಪ್ಯೋಟರ ಅಪರೇಟರ್‌(ಹೊರಗುತ್ತಿಗೆ)-01 
ಪ್ರೋಸ್ಟೇಸ್‌ ಸರ್ವರ (ಹೊರಗುತ್ತಿಗೆ - -01 | ಪ್ರೋಸ್ಟೇಸ್‌ ಸರ್ವರ (ಹೊರಗುತ್ತಿಗೆ) -01 
ಬೇಲಿಫ್‌ (ಹೊರಗುತ್ತಿಗೆ) -01 | ಬೇಲಿಫ್‌ (ಹೊರಗುತ್ತಿಗೆ) 01 
| _|ಡ ದರ್ಜೆ ಹೊರಗುತ್ತಿಗೆ -03 |ಡ ದರ್ಜೆ ಹೊರಗುತ್ತಿಗೆ 03 


